ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಫೆ ರಹಿತ ಪ್ರಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1552(1721) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಮರಿತಿಬ್ಬೇಗೌಡ (ಶಿಕ್ರಕರ ಕ್ಷೇತ) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 


ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


ಉತ್ತರಿಸುವ ಸಜಿವರು: 


ವಿಷಯ:  ಮುಂಬಡಿ ಸಭೆ ನಡವಳಿಯಲ್ಲಿನ ಮುಚ್ಚಿಟ್ಟಿ ಲಕೋಟೆಯನ್ನು ತೆರೆದು ಕಮ ವಹಿಸುವ ಬಗ್ಗೆ 


(ಅ) ತಾಂತ್ರಿಕ ಶಿಕಣ ಇಲಾಖೆಯಲ್ಲಿರುವ ಸರ್ಕಾರಿ ಜವಳಿ ಸಂಸ್ಥೆ (ಪಾಲಿಟೆಕ್ನಿಕ್‌), ಬೆಂಗಳೂರು, ಈ 
ಸಂಸ್ಥೆಯ ಪ್ರಾಂಶುಪಾಲರ ಹುದ್ದೆಗೆ ಮುಂಬಡ್ತಿ ನೀಡಲು 2004ರಲ್ಲಿ ಇಲಾಖಾ ಮುಂ೦ಬಡಿ ಸಮಿತಿ 
ಸಭೆಯನ್ನು ನಡೆಸಲಾಗಿದ್ದು, ಡಿಪಿಸಿ ನಡವಳಿಯಲ್ಲಿ ಪ್ರಾಂಶುಪಾಲರ ಹುದೆಗೆ ಅರ್ಹರಾದ 
ಅಭ್ಯರ್ಥಿಯ ಹೆಸರನ್ನು ಮುಚ್ಚಿಟ್ಟು ಲಕೋಟೆಯಲ್ಲಿ ಇಡಲಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಮಾನ್ಯ ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನ ಮಾಡಲು ಮುಚ್ಚಿಟ್ಟು ಲಕೋಟೆ ತೆರೆಯಲು 
ತೆಗೆದುಕೊಂಡ ಕ್ರಮದ ಬಗ್ಗೆ ಸರ್ಕಾರದ ಕ್ರಮವೇನು; (ಸಂಪೂರ್ಣ ವಿವರ ನೀಡುವುದು) 


(ಇ) ಅನರ್ಹ ಅಭ್ಯರ್ಥಿಯು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದು, ಅರ್ಹ ಅಭ್ಯರ್ಥಿಯು ಸರ್ಕಾರಕ್ಕೆ 
ಮನವಿ ಸಲ್ಲಿಸಿದಾಗ್ಯ್ಯೂ, ಯಾವುದೇ ಸೌಲಭ್ಯ ದೊರೆಯದೆ ಆರ್ಥಿಕ ನಷ್ಟ ಅನುಭವಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? (ವಿವರ ನೀಡುವುದು) 


